Kerala Gazette No. 9 dated 27th February , 2018 . 
PART I 


Section iii 


सत्यमेव जयते 


GOVERN 


2b 


NMENT OF KE 


Yoು 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎಫ್ ) ಇಲಾಖೆ 


ಅಧಿಸೂಚನೆ 


ನಂಬ್ರ 27974 / ಲೆಗ್ , ಎಫ್1 / 14 / ಕಾನೂನು, ತಿರುವನಂತಪುರಂ , 


2016 ನವೆಂಬರ್ 10, 

1192 ತುಲಾ 25 / 
1938 ಕಾರ್ತಿಕ 19 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನ ಸಭೆಯು ಮಂಜೂರು 
ಮಾಡಿದಂತಹ ಮಸೂದೆಗೆ 2016 ಅಕ್ಟೋಬರ್ 21ನೇ ದಿನಾಂಕದಂದು ರಾಷ್ಟ್ರಪತಿಯವರ 
ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ. ಜಿ. ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ . 


G, 7 / 2017/ GPC. 


61 


2016ರ 17ನೇ ಅಧಿನಿಯಮ 
2015ರ ಹಿಂದೂ ಉತ್ತರಾಧಿಕಾರ (ಕೇರಳ ತಿದ್ದುಪಡಿ) ಅಧಿನಿಯಮ 

1956ರ ಹಿಂದೂ ಉತ್ತರಾಧಿಕಾರ ಅಧಿನಿಯಮವನ್ನು ಕೇರಳ ರಾಜ್ಯಕ್ಕೆ ಅನ್ವಯವಾಗುವಂತೆ 
ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ - 1956ರ ಹಿಂದೂ ಉತ್ತರಾಧಿಕಾರ ಅಧಿನಿಯಮ ( 1956ರ 30ನೇ ಕೇಂದ್ರ 
ಅಧಿನಿಯಮ) ವನ್ನು ಕೇರಳ ರಾಜ್ಯಕ್ಕೆ ಅನ್ವಯವಾಗುವಂತೆ ಇನ್ನು ಮುಂದಿನ ಅಗತ್ಯಗಳಿಗಾಗಿ 
ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತಾರನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು : 

1. ಸಣ್ಣ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2015ರ 
ಹಿಂದೂ ಉತ್ತರಾಧಿಕಾರ (ಕೇರಳ ತಿದ್ದುಪಡಿ) ಅಧಿನಿಯಮವೆಂದು ಕರೆಯಬಹುದು. 


(2) ಇದಕ್ಕೆ ಕೇರಳ ರಾಜ್ಯಾದ್ಯಂತ ವ್ಯಾಪ್ತಿಯಿರುವುದಾಗಿದೆ. 
(3) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2. 15ನೇ ವಿಭಾಗದ ತಿದ್ದುಪಡಿ. - 1956ರ ಹಿಂದೂ ಉತ್ತರಾಧಿಕಾರ ಅಧಿನಿಯಮ 
(1956ರ 30ನೇ ಕೇಂದ್ರ ಅಧಿನಿಯಮ ) ದ 15ನೇ ವಿಭಾಗದಲ್ಲಿ, 2ನೇ ಉಪ- ವಿಭಾಗದ 
( ಬಿ) ಖಂಡದ ನಂತರ, ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

( ಸಿ) ಒಬ್ಬ ಹಿಂದೂ ಮಹಿಳೆಗೆ , ಅವಳ ಮೊದಲು ಮೃತನಾದ ಮಗನಿಂದ 
ಉತ್ತರಾಧಿಕಾರವಾಗಿ ಲಭಿಸಿದ ಯಾವುದೇ ಆಸ್ತಿಯು, (1) ನೇ ಉಪ- ವಿಭಾಗದಲ್ಲಿ ಉಲ್ಲೇಖಿಸಿದ 
ಇತರ ಉತ್ತರಾಧಿಕಾರಿಗಳಿಗೆ ಅದರಲ್ಲಿ ನಿರ್ದಿಷ್ಟಪಡಿಸಿದ ಶ್ರೇಣಿ ಪ್ರಕಾರ ಪ್ರಾಪ್ತವಾಗದೆ ಬದಲು 
ಮೊದಲು ಮೃತನಾದ ಯಾವ ಮಗನಿಂದ ಅವಳಿಗೆ ಆಸ್ತಿಯು ಉತ್ತರಾಧಿಕಾರವಾಗಿ 
ಲಭಿಸಿರುವುದೋ ಆ ಮಗನ ಉತ್ತರಾಧಿಕಾರಿಗಳಿಗೆ ಪ್ರಾಪ್ತವಾಗತಕ್ಕದ್ದು.”. 


62 


